ಕರ್ನಾಟಕ ವಿಧಾನ ಪರಿಷತು 
143 ನೇ ಅಧಿವೇಶನ 2021 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಕರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 2068 

: ಶ್ರೀ. ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

: 24-03-2021 

: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ 
ಲೋಕೋಪಯೋಗಿ ಸಚಿವರು 


ಸರ. ಪಗಳ ಇತ್ತಕಗಘ 
ಅ) ರಾಜ್ಯ ಹೆದ್ದಾರಿಗಳಲ್ಲಿ ಕಡ್ಡಾಯ |ಕರ್ನಾಟಕಕಸ್ಟೆ ಅಭಿವೃದ್ಧಿ ನಿಗಮ'ನಿಯಮಿತ ವತಿಯಂದ`ರಾಜ್ಯ 
ಫಾಸ್ಟ್‌ ಟ್ಯಾಗ್‌ ಮತ್ತು ಅವೈಜ್ಞಾನಿಕ | ಹೆದ್ದಾರಿಗಳಲ್ಲಿ ಮಾತ್ರ 'ಟೋಲ್‌ ಸಂಗ್ರಹಣೆ ನಿರ್ವಹಿಸುತ್ತಿದ್ದು, 
ಟೋಲ್‌ ಶುಲ್ಕದಿಂದ ಇವುಗಳಿಗೆ ಫಾಸ್ಟ್‌ ಟ್ಯಾಗ್‌ ಅಳವಡಿಸಲು ನಿಗಮ ವತಿಯಿಂದ 
ಸಾರ್ವಜನಿಕರು ಟೋಲ್‌ಗಳಲ್ಲಿ | ಟೋಲ್‌ ಗುತ್ತಿಗೆದಾರರಿಗೆ ಇತ್ತೀಚೆಗೆ ನಿರ್ದೇಶನ ನೀಡಿದ್ದು, ಫಾಸ್ಟ್‌ 
ದಿನನಿತ್ಯ ಕಿರಿಕಿರಿ / ಗಲಾಟೆಗಳಿಂದ | ಟ್ಯಾಗ್‌ ಅಳವಡಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. 
ಸ, pe 
ರ ಚ ಸರ್ಕಾರ [ಡದ ಅನಸೆಲಚನೆ ಸಂಖ್ಯೆ ಲೋಇ: 06 ಇಎಪಿ 2012(83), 
ks ’ ದಿನಾಂಕ: 07-03-2015 ರಲ್ಲಿ ಮಾರ್ಗಸೂಚಿಯಂತೆ ಟೋಲ್‌ 
ಶುಲ್ಕ ವಿಧಿಸಲಾಗುತ್ತಿದ್ದು, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ 
ನಿಯಮಿತ ವತಿಯಿಂದ ನಿರ್ವಹಿಸುತ್ತಿರುವ ಟೋಲ್‌ ಪ್ಲಾಜಾಗಳಲ್ಲಿ 
ವಿವಿಧ ಮಾದರಿಯ ವಾಹನಗಳಿಗೆ ನಿಗಧಿಪಡಿಸಿರುವ ಟೋಲ್‌ ಶುಲ್ಕ 
ಅವೈಜ್ಞಾನಿಕವಾಗಿರುವುದಿಲ್ಲ. 
ಆ) ಹಾಗಿದ್ದಲ್ಲಿ ಸಾರಜನಕ] ಜೋಲ್‌ ಪ್ಲಾಜಾಗಳಲ್ಲಿ ಸಾರ್ವಜನಿಕರಗೆ ಅನುಕೂಲವಾಗುವ ಈ 
ಟೋಲ್‌ಗಳಲ್ಲಿ ಅನಗತ್ಯ ಕಿರಿಕಿರಿ/ | ಕೆಳಕಂಡ ಮಾಹಿತಿಗಳು ಲಭ್ಯವಿರುತ್ತದೆ. 
ಗಲಾಟೆ ತಪ್ಪಿಸುವ ನಿಟ್ಟಿನಲ್ಲಿ|) ಟೋಲ್‌ ಗುತ್ತಿಗೆದಾರರು ಟೋಲ್‌ ಪ್ಲಾಜಾಗಳಲ್ಲಿ ಮಾಹಿತಿಗಳನ್ನು 
ಸಕಾರ ತೆಗೆದುಕೊಂಡ ಒದಗಿಸಲು in boards, display boards ಗಳನ್ನು 
ನನಗಳೇನುೂ (ವಿವರ | ್ಯ್ಯವಡಿಸಲಾಗಿದೆ. 
ನೀಡುವುದು) 


2) ಎಲ್ಲಾ ಟೋಲ್‌ ಪ್ಲಾಜಾಗಳಲ್ಲಿ ಟೋಲ್‌ ಗೇಟ್‌ಗಳು ಹಾಗೂ 
ನಿಯಂತ್ರಣಾ ವ್ಯವಸ್ಥೆಗಳನ್ನು ನಿರ್ವಹಿಸಲಾಗಿರುತ್ತದೆ. 

3) ಟೋಲ್‌ ಪ್ಲಾಜಾದಿಂದ 20 ಕಿಮೀ ಅಂತರದೊಳಗೆ ವಾಸಿಸುವ 
ಖಾಸಗಿ ವಾಹನಗಳಿಗೆ Local Pass (Non Commercial 
Vehicles) ಅನ್ನು ಪಡೆಯುವುದರ ಮೂಲಕ 
ರಿಯಾಯಿತಿಯನ್ನು ರಸ್ತೆ ಬಳಕೆದಾರರು ಪಡೆಯಬಹುದಾಗಿದೆ. 

4) ಅಧಿಸೂಚನೆಯನ್ವಯ ವಿವಿಧ ಮಾದರಿಯ ವಾಹನಗಳಿಗೆ 
ನಿಗಧಿಪಡಿಸಿರುವ ' ದರಗಳು ಟೋಲ್‌ ಪ್ಲಾಜಾಗಲಲ್ಲಿ 
ಸಾರ್ವಜನಿಕರ ಮಾಹಿತಿಗಾಗಿ ಲಭ್ಯವಿರುತ್ತದೆ. 


pS 


ಇ) 


ಎಲ್ಲಾ ವಾಹನೆಗಳಿಗೂ ಫಾಸ್ಟ್‌ 
ಟ್ಯಾಗ್‌ ಕಡ್ಡಾಯಗೊಳಿಸಿ ಸುತ್ತೋಲೆ 
ಹೊರಡಿಸಿರುವುದು ಸರಿಯೇ; 
ಸದರಿ ಆದೇಶವನ್ನು ಮತ್ತೊಮ್ಮೆ 
ಪರಿಶೀಲಿಸಿ ಸರಿಪಡಿಸಲಾಗುವುದೆಣ; 
(ವಿವರ ಒದಗಿಸುವುದು) 


ಸರ್ಕಾರದ್‌ ಅಧಿಸೂಚನೆ ಸಂಖ್ಯೆ ``ಪಿಡಬ್ಲ್ಯೂಡಿಗಿ6/6ಎಪಿ72017 
(ಪಿ3) ದಿನಾಂಕ07-03-2015 ರ ಪ್ರಕಾರ ರಾಜ್ಯ ಹೆದ್ದಾರಿಗಳಲ್ಲಿ 
ಫಾಸ್ಟ್‌ಟ್ಯಾಗ್‌ ಅಳವಡಿಸಲು ಸೂಚಿಸಿರುಸುವುದಿಲ್ಲ. ಆದಾಗ್ಯೂ ಕೇಂದ್ರ 
ಸರ್ಕಾರದ ಎನ್‌.ಎಚ್‌.ಎ.ಐ ವತಿಯಿಂದ ಹೊರಡಿಸಲಾದ 
ಅಧಿಸೂಚನೆ/ಆದೇಶದನ್ನಯ ರಾಜ್ಯ ಹೆದ್ದಾರಿಗಳಲ್ಲಿಯೂ ಫಾಸ್ಟ್‌ 
ಟ್ಯಾಗ್‌ ಅಳವಡಿಸುವ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ 
ಕೈಗೊಳ್ಳಲಾಗುತ್ತಿದೆ. Cashless ಮತ್ತು |, 


Digitalisation ಅಂಗವಾಗಿ ರಾಜ್ಯ ಹೆದ್ದಾರಿಗಳಿಗೆ ಫಾಸ್ಟ್‌ ಟ್ಯಾಗ್‌ 
ಕಡ್ಡಾಯಗೊಳಿಸಲು ಸ್ರಮ ವಹಿಸಲಾಗುತ್ತಿದೆ. 


transaction 


ಈ) 


ಫಾಸ್ಟ್‌ "ಟ್ಯಾಗ್‌ ಹೊಂದಿಲ್ಲದ 
ವಾಹನಗಳಿಗೆ ದುಪ್ಪಟ್ಟು ಶುಲ್ಕ 


"ಏಧಿಸುತ್ತಿರುವುದು 


ಅವೈಜ್ಞಾನಿಕವೆಂದು ಸಾರ್ವಜನಿಕರು 
ಆಕ್ರೋಶ ಹೊರಹಾಕುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ರಾಜ್ಯ `ಹೆದ್ಧಾರಿಗಳಲ್ಲಿನ ಶುಲ್ಕ ಸಂಗ್ರಹಣೆ `ಕಂದಗಳಲ್ಲಿ 


ಬಗ್ಗೆ ಯಾವುದೇ ವರದಿ ಬಂದಿರುವುದಿಲ್ಲ. 


ಉ) 


ಸಾರ್ವಜನಿಕರಿಗೆ `ಟೋಲ್‌ಗಳಲ್ಲಿ 
ಮತ್ತು ಟೋಲ್‌ ಸಿಬ್ಬಂದಿಯಿಂದ 
ಕಿರಿಕಿರಿ ತಪ್ಪಸಿ ಅನುಕೂಲ 
ಮಾಡಿಕೊಡುವ ಮತ್ತು ಟೋಲ್‌ 
ಸಂಚಾರ ವ್ಯವಸ್ಥೆ ಸರಾಗವಾಗಿ 
ಚಲಿಸುವಂತೆ ಮಾಡಲು ಸರ್ಕಾರ 


ತೆಗೆದುಕೊಂಡ ಮತ್ತು 
ತೆಗೆದುಕೊಳ್ಳುವ ಕ್ರಮಗಳೇನು? 
(ವಿವರ ನೀಡುವುದು) 


ಟೋರಲ್‌'ಸಂಚಾರ ವ್ಯವಸ್ಥೆ ಸರಾಗವಾಗಿ ಚೆಲೆಸುವಂತೌ ಈ 4ಳಕಂಡ 
ಮುಂಜಾಗ್ರತಾ ಕ್ರಮ ವಹಿಸಲು ಸೂಚಿಸಲಾಗಿರುತ್ತದೆ : 

ಟೋಲ್‌ ಪ್ಲಾಜಾಗಳಲ್ಲಿ 5 ವಾಹನಗಳಿಗಿಂತ ಹೆಚ್ಚು ವಾಹನಗಳ 
ಸರತಿ (೧uೀಟಂ) ಇರದಂತೆ ನಿಯಂತ್ರಣಾ ವ್ಯವಸ್ಥೆಗಳನ್ನು 
ನಿರ್ವಹಿಸಲಾಗುತ್ತಿದೆ. 

2) ಟೋಲ್‌ ಪ್ಲಾಜಾಗಳಿಗೆ ಚಲಿಸುವ ವಾಹನಗಳು ಸುಗಮವಾಗಿ 


ಸಂಚರಿಸಲು ಎಲ್ಲಾ ಪಥಗಳನ್ನು ಎಲ್ಲಾ ಸಮಯದಲ್ಲಿ 
ತೆರೆದಿರಬೇಕಾಗಿದ್ದು, ಪ್ರತಿ ವಾಹನಕ್ಕೆ ಕನಿಷ್ಠ 30 ಸೆಕೆಂಡ್‌ ಗಳ ಒಳಗೆ 
ಟೋಲ್‌ ಪಾವತಿಸಿ ಮುಂದೆ ತೆರಳಲು ಅವಕಾಶ 
ಮಾಡಬೇಕಾಗಿರುತ್ತದೆ. 


ಸಂಖ್ಯೆಲೋಇ ಇ-118 ಇಎಪಿ 2021 


er 
ಮಾನ್ಯ ಉಔ ಮುಖ್ಯಮಂತ್ರಿಗಳು, 


ಲೋಕೋಪಯೋಗಿ ಸಚಿವರು 


